ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 15-03-2021 ಪ್ರಶ್ನೆ ಸಂಖ್ಯೆ: 1036(1288) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಶಶಿಲ್‌ ಜಿ. ನಮೋಶಿ(ಶಿಕ್ಷಕರ ಕ್ಲೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 

ಉತ್ತರಿಸುವ ಸಚಿವರು: ಮಾನ್ಯ ಅರಣ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ವಿಷಯ: ಅರಣ್ಯ ಇಲಾಖೆಯಲ್ಲಿ 371 ) ಅಡಿಯಲ್ಲಿ ನಿಯಮಬಾಹಿರ ಬಡ್ತಿ 


(ಅ) ಸೇವೆಯಲ್ಲಿರುವ ನೌಕರರು ಸ್ಥಳೀಯ ವೃಂದ ಸೇರಲು ನಿಯಮಾನುಸಾರ ನೀಡಬೇಕಾದ 
ದಾಖಲೆಗಳು ಯಾವುವು; ಹಾಗೂ ಅರಣ್ಯ ಇಲಾಖೆಯಲ್ಲಿ ಸುಳ್ಳು ದಾಖಲೆ ನೀಡಿ ಸ್ಥಳೀಯ 
ವೃಂದ ಸೇರಿರುವ ಬಗ್ಗೆ ದೂರುಗಳು ಬಂದಿದೆಯೇ; ದೂರುಗಳು ಬಂದಿದ್ದರೆ, ಯಾವ ಯಾವ 
ಹಂತದಲ್ಲಿದೆ; 


(ಆ) ಅರಣ್ಯ ಇಲಾಖೆಯಲ್ಲಿ 371 1 ಅಡಿಯಲ್ಲಿ ಅನುಬಂಧ - B ಯಲ್ಲಿ ವಾಸಸ್ಥಳ 
ಪ್ರಮಾಣಪತ್ರ ನೀಡಿ ಸ್ಥಳೀಯ ವೃಂದಕ್ಕೆ ಸ್ಮಳೀಯರಲ್ಲದ ಸೆಹಾಯಕ ಅರಣ್ಯ 
ಸಂರಕ್ಷಣಾಧಿಕಾರಿಗಳು ಸೇರಿ ಬಡ್ತಿ ಪಡೆದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಹಾಗಿದ್ದಲ್ಲಿ, ಅಂತಹ ಅಧಿಕಾರಿಗಳ ಮೇಲೆ ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ಇ) ಸುಳ್ಳು ದಾಖಲೆ ನೀಡಿ ಸರ್ಕಾರಿ ಸೇವೆಯಲ್ಲಿ ಬಡ್ತಿ ಪಡೆದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದ್ದರೂ ಕ್ರಮ ಕೈಗೊಳ್ಳದಿರುವುದಕ್ಕೆ ಕಾರಣಗಳೇನು? 


